ಕರ್ನಾಟಕ ವಿಧಾನ 


ಪ 


ರಿಷತ್‌ 


ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ 1650 

ಸದಸ್ಯರ ಹೆಸರು ಡಾ ॥ ಜೈಮಾಲ ರಾಮಚಂದ್ರ(ನಾಮ ನಿರ್ದೇಶನ 
ಹೊಂದಿದವರು) 

ಉತರಿಸಬೇಕಾದ ದಿನಾಂಕ 20.03.2020 

ಉತ್ತರಿಸುವವರು ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, 
ವಿಕಲಚೇತನರ ಮತ್ತು ಹಿರಿಯ ನಾಗರೀಕರ ಸಬಲೀಕರಣ 
ಸಚಿವರು 

ಕೃಸಂ ಪಕ್ನೆ ಉತ್ತರ 

ಅ ಉಡುಪಿ ಮತ್ತು ಬೀದರ್‌ ಜಿಲ್ಲೆಯಲ್ಲಿ ಬಾಲ ಭವನ | ಉಡುಪಿ ''ಹಾಗೂ `ಬೀದರ್‌ ಜಿಲ್ಲೆಗಳಲ್ಲಿ ಈಗಾಗಲೇ 
ಸ್ಥಾಪಿಸುವ ಪ್ರಸ್ತಾವನೆ ಪ್ರಸ್ತುತ ಯಾವ ಹಂತದಲ್ಲಿದೆ | ಬಾಲಭವನ ಇರುತ್ತದೆ. 

ಆ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಬಾಲ `ಭವನೆ | ಕಾರ್ಕಳೆ ತಾಲ್ಲೂಕಿನ ಕಸಬ'ಗ್ರಾಮದ 401/ಪಿ/ಗಯಲ್ಲಿ 
ನಿರ್ಮಿಸುವ ಕಾರ್ಯ ಯಾವ | 10 ಎಕರೆ ಜಮೀನನ್ನು ಬಾಲ ಭವನ ನಿರ್ಮಾಣ 
ಘಂತದಲ್ಲಿದೆ (ಪೂರ್ಣ ವಿಪಡ ನೀಪುವುದು) ಹಾಗೂ ಉದ್ಯಾನವನ ನಿರ್ಮಿಸುವ ಉದ್ದೇಶಕ್ಕಾಗಿ 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ 
ಕಾಯ್ದಿರಿಸಲು ಜಿಲ್ಲಾಧಿಕಾರಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. 
ಸದರಿ ಸ್ಥಳವು ಪಹಣೆ ಪತ್ರದ ಕಾಲಂ 11ರಲ್ಲಿ 
ರಾಮಸಮುದ್ರ ಕಾಡು ಎಂದು ದಾಖಲಾಗಿದ್ದು, ಅರಣ್ಯ 
ಇಲಾಖೆಯ ನೆಡುತೋಪು ಸ್ಥಳವಾಗಿದ್ದು, ಸ್ಟ್ಯಾಚುಟರಿ 
ಫಾರೆಸ್ಟ್‌ ಆಗಿರುವುದರಿಂದ, ಜಮೀನು ಮಂಜೂರಾತಿಗೆ 
ಅರಣ್ಯ ಇಲಾಖೆಯವರು ಆಕ್ಷೇಪಿಸಿರುವುದಾಗಿ ಕಾರ್ಕಳ 
ತಾಲ್ಲೂಕಿನ ತಹಸೀಲ್ದಾರರು ತಿಳಿಸಿರುತ್ತಾರೆ. ಆದ್ದರಿಂದ 
ಸದರಿ ಜಾಗದ ಬದಲಾಗಿ ಪರ್ಯಾಯ ನಿವೇಶನ 
ಒದಗಿಸುವಂತೆ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಮನವಿ 
ಮಾಡಲಾಗಿದೆ 

ಇ |ಕೇಂದ್ರ ಸರ್ಕಾರ ಈಗಾಗಲೇ 2 ಟಾಯ್‌-ಟೈನ್‌] ಜಿಲ್ಲೆಗಳಲ್ಲಿ `ಮಟಾಣಿ' ` `ಕೈಲು"` ಅಳವಡಿಸಲು 
ಗಳನ್ನು ಬಾಲ ಭವನಕ್ಕೆ ನೀಡುವ ಪ್ರಸ್ತಾವನೆ ಇದ್ದು | ಸ್ಥಳಾವಕಾಶದ ಲಭ್ಯತೆಗೆ ಪೂರಕವಾಗಿ ಯಾವುದೇ 
ಅದನ್ನು ಪಡೆದುಕೊಳ್ಳಲು ಸರ್ಕಾರ ಯಾವ ಕ್ರಮ | ಪ್ರಸಾವನೆ ಸ್ವೀಕೃತವಾಗದಿರುವ ಕಾರಣ ಟಾಯ್‌ ಟ್ರೈನ್‌ 
ಸ್ಥನ ಅಳವಡಿಸಲು  ಸಾಧ್ಯವಾಗಿರುವುದಿಲ್ಲ. ನಿವೇಶನ 

ಗುರುತಿಸಲು ಕಮ ವಹಿಸಲಾಗುತ್ತಿದೆ. 

ಈ | ರಾಜ್ಯದ 30 ಜಿಲ್ಲೆಗಳಲ್ಲೂ ಬಾಲ ಭವನ ನಿರ್ಮಿಸುವ'] ಹೌದು. ಈಗಾಗಲೇ 9 ಜಿಲ್ಲೆಗಳಲ್ಲಿ ಬಾಲ `ಭವನವು 
ಪ್ರಸ್ತಾವನೆ ಸರ್ಕಾರದ ಮುಂದಿದೆಯೇ? ಸ್ವಂತ ಕಟ್ಟಡ ಹೊಂದಿರುತ್ತದೆ. ಇನ್ನುಳಿದ ಜಿಲ್ಲೆಗಳಲ್ಲಿ 

ಬಾಲ ಭವನದ ನಿರ್ಮಾಣಕ್ಕಾಗಿ ನಿವೇಶನ ಪಡೆಯಲು 
ಕ್ರಮ ವಹಿಸಲಾಗುತ್ತಿದೆ. 


ಸಂಖ್ಯ: ಮಮಇ/11/ರಾಮಆ2020 


(ಶಶಿಕಲಾ ಹಿಣಾಸಾಹೇಬ ಜೊಲ್ಲೆ) 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಹಾಗೂ ವಿಕಲಚೇತನರ 
ಮತ್ತು ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು 


